ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


| 180 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮ ನಿರ್ದೇಶನ ಹೊಂದಿದವರು) 
01.02.2021 
ಆರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿಪರು 


ಉತ್ತರ 


| ಕಾರ್ಯವನ್ನು 


"ರಾಜ್ಯದಲ್ಲಿರುವ ಅರಣ್ಯ ಪ್ರದೇಶದ ಸಮೀಕ್ಷೆ 


ಮತ್ತು ' ಗಡಿ ಪುನರ್‌. ಗುರುತಿಸುವ 
ನಡೆಸಲಾಗಿದೆಯೇ: 
ನಡೆಸಿದ್ದಲ್ಲಿ ಯಾವ ಯಾವ ವರ್ಷಗಳಲ್ಲಿ 


ನಡೆಸಲಾಗಿದೆ; (ವಿವರ ನೀಡುವುದು) 


ರಾಜ್ಯದಲ್ಲಿರುವ ಅರಣ್ಯ ಪೆದೇಶದ ಸಮೀಕ್ಷೆ ಮತ್ತು] 
ಗಡಿ ಪುನರ್‌" ಗುರುತಿಸುವ ಕಾರ್ಯವನ್ನು ನಡೆಸಲಾಗಿರುತ್ತದೆ. 
ವಿವಠಗಳನ್ನು ಅನುಬಂಢ-1 1 ರಲ್ಲಿ ಒದಗಿಸಿದೆ. i 


ಆ) 


ಅರಣ್ಯ 
ಸಮರ್ಕವಾಗಿ 


ಪ್ರದೇಶದ 
ನಿಗಾ 


(ಜಿಐಎಸ್‌) ಅಥವಾ ಇನ್ನಿತರೆ ಆಧುನಿಕ 


ಮಾಹಿತಿಯನ್ನು 
ಇಡಲು ಮತ್ತು 
ರಕ್ಷಿಸಲು ಭೌಗೋಳಿಕ ಮಾಹಿತಿ ವ್ಯವಸ್ಥೆ 


ಕರ್ನಾಟಕ" ಅರಣ್ಯ ಇಲಾಖೆಯು ಭೌಗೋಳಿಕ 
ಮಾಹಿತಿ ವ್ಯವಸ್ಥೆ (ಜಿಐಎಸ್‌) ತಂತ್ರಜ್ಞಾನ, ದೂರ ಸಂವೇದಿ 
ತಂತ್ರಜ್ಞಾನ, ಇತ್ಯಾದಿ ಆಧುನಿಕ ತಂತ್ರಜ್ಞಾನಗಳನ್ನು 
ಉಪಯೋಗಿಸಿಕೊಂಡು ರಾಜ್ಯದ' ಅರಣ್ಯ ಗಡಿಗಳ, ನಕ್ಷೆ, 
ಅಧಿಸೂಚನೆ ಇತ್ಯಾದಿಗಳ ಇಂಡೀಕರಣ, ಕಡೆಸ್ಟಲ್‌ ಮಟ್ಟದಲ್ಲಿ 


ತೆಂತ್ರಜ್ಞಾನವನ್ನು ರಾಜ್ಯ": ಸರ್ಕಾರದಿಂದ | i | 

ಉಪಯೋಗಿಸಲಾಗುತ್ತಿದೆಯೇ: (ವಿವರ | ಅರಣ್ಯ ಗಡಿಗಳ ಡಿಜಿಟ್ಕೆರೇಷನ್‌ (Digitization of 

; ನೀಡುವುದು) Notified forest boundaries) ಕಾರ್ಯವನ್ನು 
ಕೈಗೊಂಡಿಕುತ್ತದೆ. ಇದಲ್ಲದೇ, ಸಹರಿ ತಂತ್ರಜ್ಞಾನವನ್ನು | 
ಬಳಸಿಕೊಂಡು ಅರಣ್ಯ ಹೊದಿಕೆಗಳ ಬದಲಾವಣೆ, ಕಾಡ್ಲಿಚ್ಚು' 
ಮಾಹಿತಿ ಮತ್ತು ನಿಯಂತ್ರಣ, ಅರಣ್ಯ ಹೊದಿಕೆಯ 
| ಮ್ಯಾಪಿಂಗ್‌ ಕಾರ್ಯ, ಇತ್ಯಾದಿಗಳನ್ನು ನಿರಂತರವಾಗಿ , 
ನಿರ್ವಹಿಸುತ್ತಿರುತ್ತದೆ ಮತ್ತು, “ಇವುಗಳ ವಿಶ್ಲೇಷಣೆಗಾಗಿ ; 
ಸಂಯುಕ್ತ ಜಿ.ಐ.ಎಸ್‌ ವೆಬ್‌ತಾಣವನ್ನು ಅಭಿವೃದ್ಧಿ 
; ಪಡಿಸಿರುತ್ತದೆ. ಸದರಿ ಕಾರ್ಯಗಳನ್ನು ಕರ್ನಾಟಕ ರಾಜ್ಯ 
ದೂರ ಸಂವೇದಿ ಅನ್ವಯಿಕಾ ಕೇಂದದ ಸಹಯೋಗದೊಂದಿಗೆ 
ನಿರ್ವಹಿಸಲಾಗುತ್ತಿರುತ್ತದೆ. 

| 3) [ಅರಣ್ಯ ಪ್ರದೇಶಗಳಲ್ಲಿ ಅತಿಕ್ರಮಣಗಳನ್ನು SN 
i ಟಾ ತಾಪನ ತಡೆಗಟ್ಟಲು ಜಾನುವಾರು ನಿರೋಧಕ ಕಂದಕ, ಚೈನ್‌ ಲಿಂಕ್‌ | 

ಸಮಸ್ಸೆ ಇರುವ ಪಡೇಶಗಳಲಿ ಗುಂಡಿ ಮೆಶ್‌ ನಗರ ಪ್ರದೇಶಗಳ ಕಾಡಿನ ಅಂಚಿನ "ಭಾಗಗಳಲ್ಲಿ | 

pS ಮತ್ತು ಗಲು ಹಾಕುವ | ಕಾಂಪೌಂಡ್‌ವಾಲ್‌ಗಳ ಕಾಮಗಾರಿಗಳನ್ನು ಕೈಗೊಂಡು ಅರಣ್ಯ | 

ಕೆಲಸಗಳನ್ನು ಸರ್ಕಾರದಿಂದ | ಪೆದೇಶವನ್ನು ರಕ್ಷಿಸಲಾಗಿರುತ್ತದೆ. 

ಮಾಡಲಾಗಿದೆಯೇ; ಅಥವಾ ಮಾಡಲು 

ಸರ್ಕಾರ ಜೆಂತನೆ ನಡೆಸಿದೆಯೇ;: (ವಿವರ | 

ನೀಡುವುದು) 


ಆ 


ಈ) 1 ಸಂರಕಿತ ನ್‌ ಪದೇಶಗಳಳಿ ಕೇಂದ್ರ ಸರ್ಕಾರದ ಮಾರ್ಗಸೊಚೆಗಳನ್ನ್ವಯ 
[Wc ರ್ಯ ಕ [ರಾಜ್ಯದಲ್ಲಿ ಕಾಡ್ಲಿಚ್ನನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ `ಈ 
(ಔೀserved Fes) ಕಾಥಿಚ್ಸು | ಫ್ಯಾಕಡ೦ತೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿರುತದೆ. 
ಹರಡದಂತೆ ತಡೆಯಲು ಸರ್ಕಾರದಿಂದ % 


ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು 


ಅನುಸರಿಸಲಾಗುತ್ತಿದೆ: (ವಿವರ ನೀಡುವುದು) 


3. ಅರಣ 


1 ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಬೆಂಕಿ ರೇಖೆಗಳ 
ನಿರ್ಮಾಣ, ಹಳೆಯ ಬೆಂಕಿ ರೇಖೆಗಳನ್ನು ಹಾಗೂ ಡಿ 

 ಲೈನ್‌ಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. ಇದರಿಂದಾಗಿ 
ಕಾಡ್ಗಿಚ್ಚಿನಿಂದ ಸಂಭವಿಸಬಹುದಾದ ಹಾನಿಯು ಬಹುತೇಕ 
ಕಡಿಮೆಯಾಗುತ್ತದೆ. 

2. ಅರಣ್ಯ ಇಲಾಖೆಯಲ್ಲಿ ಶುಲ್ಕ ರಹಿತ ಅರಣ್ಯ 
ಸಹಾಯವಾಣಿ 1926 ದಿನದ . 24 ಗಂಟೆಯು 
ಕಾರ್ಯನಿರತವಾಗಿದ್ದು ಸಾರ್ವಜನಿಕರಿಂದ ಅರಣ್ಯ ಬೆಂಕಿ 
ಪ್ರಕರಣಗಳ ಬಗ್ಗೆ ಮಾಹಿತಿ ಸ್ನೀಕೃತವಾದಲ್ಲಿ ಸಂಬಂಧಿಸಿದ 
ಕ್ಷೇತ್ರಾಧಿಕಾರಿಗಳಿಗೆ ಮಾಹಿತಿಯನ್ನು ಸಕಾಲದಲ್ಲಿ ರವಾನಿಸಿ 
ಅರಣ್ಯ ಬೆಂಕಿಯನ್ನು ನಿಯಂತ್ರಿಸುವಲ್ಲಿ ತುರ್ತ ಕ್ರಮ 
ಕೈಗೊಳ್ಳಲಾಗುತ್ತದೆ. - 

್ಯ ಬೆಂಕಿಯನ್ನು ನಂದಿಸಲು ಇಲಾಖಾ 
ಸಿಬ್ಬಂದಿಯೊಂದಿಗೆ ಸ್ಥಳೀಯ ಗ್ರಾಮಸ್ಥರು ಹಾಗೂ 
ಬುಡಕಟ್ಟು ಜನಾಂಗದವರನ್ನು ಒಳಗೊಂಡಂತೆ 
ತಂಡಗಳನ್ನು ರಚಿಸಲಾಗಿರುತ್ತದೆ. 

4. ಅರಣ್ಯ  ಬೆಂಕಿಗಳನ್ನು . ನಿಯಂತ್ರಿಸಲು ಆಧುನಿಕ 
ಉಪಕರಣಗಳನ್ನು ಶಿರಸ್ಸಾಣ, ಸಮವಸ್ತ್ರಗಳನ್ನು ಬೆಂಕಿ 
ಕಾವಲುಗಾರರಿಗೆ ಹಾಗೂ ಬೆಂಕಿ. ಸಂರಕ್ಷಣಾ ಪಡೆಗಳಿಗೆ 
ಒದಗಿಸಲಾಗಿರುತ್ತದೆ. 


ಅವಶ್ಯವಿದ್ದ ಸಂದರ್ಭಗಳಲ್ಲಿ ಅಗ್ನಿಶಾಮಕದಳದ 
ನೆರವನ್ನು ಸಹ ಪಡೆದುಕೊಂಡು ಅರಣ್ಯ ಬೆಂಕಿಗಳನ್ನು 
ಸಮರ್ಪಕವಾಗಿ ನಿಯಂತ್ರಿಸಿ ಶಮನಗೊಳಿಸಲಾಗುತ್ತದೆ. 


ಉ) [ೋಚಿಗೆ ಅರಣ ಪದೇಶದಿಂದ ಷು ಬರದದ ವನ್ಯಪ್ರಾಣಗನ ನಗರ ಪಷ್ಣಾದ ಪಸಾ ಪಗ್‌ 
pr K) ಜ್‌ . 
ಪಾಣಿಗಳು ಆಹಾರಕ್ಕಾಗಿ ಮತ್ತು ಇನ್ನಿತರೆ ಬರುವುದನ್ನು ತಡೆಯಲು ಇಲಾಖಾ ವತಿಯಿಂದ ಈ ಕೆಳಕಂಡ 
ಕಾರಣಗಳಿಂದ  ನಗರ/ಪಟ್ಟಣದ ವಸತಿ |5ಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಪ್ರದೇಶಗಳಿಗೆ ಬರುತ್ತಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರದ 


ಕ್ರಮವೇನು? (ವಿವರ ನೀಡುವುದು) 


1. ರಾಜ್ಯದಲ್ಲಿರುವ ವನ್ಯಜೀವಿಗಳಿಗೆ ಸಂಪೂರ್ಣ ರಕ್ಷಣೆ ನೀಡುವ 
ಸಲುವಾಗಿ ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯ, ಹುಲಿ 
ಮೀಸಲು ಅರಣ್ಯ, ಸಂರಕ್ಷಿತ ಮೀಸಲು ಅರಣ್ಯಗಳನ್ನು 


ಘೋಷಿಸಲಾಗಿರುತದೆ. 

2. ಅರಣ್ಯ ಪ್ರದೇಶದಲ್ಲಿ ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸ 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ 
ಯೋಜನೆಯಡಿ ಅರಣ್ಯ ಪ್ರದೇಶಗಳಲ್ಲಿ ದಟ್ಟವಾಗಿ ಬೆಳೆದ 


ಲಂಟಾನ : ಮತ್ತು ಯುಪಟೋರಿಯಂ ಕಳೆಗಳನ್ನು ಹಂತ 
ಹಂತವಾಗಿ ಕಿತ್ತು'ಸ್ತ ಸ್ವಚ್ಛಗೊಳಿಸಿ ಅರಣ್ಯಕ್ಕೆ ಪೂರಕವಾದ ಹುಲ್ಲು 
ಬೆಳೆಯಲು Ba "ಮಾಡಲಾಗಿದೆ. 


ಸತಿ 


೬ 


3. 


mI 


 ವನ್ಯಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ . ಒಳಗೆ ನೀರಿನ 
ಲಭ್ಯತೆ ಹೆಚ್ಚಿಸಲು ರಕ್ಷಿತಾರಣ್ಯಗಳಲ್ಲಿ ಕೆರೆಗಳ ನಿರ್ಮಾಣ 
ಹಾಗೂ ಪುನಚ್ಛೇತನಗೊಳಿಸಿ ವನ್ಯಪ್ರಾಣಿಗಳ ಆವಾಸ 
ಸ್ಥಾನವನ್ನು ಅಭಿವೃದ್ಧಿಗೊಳಿಸಲಾಗುತಿದೆ. ಇದರಿಂದ 
ಕಾಡಾನೆ ಹಾಗೂ ಇತರೆ ವನ್ಯಪ್ರಾಣಿಗಳು ಕಾಡಿನಿಂದ 
ಹೊರಗೆ ಬಾರದಂತೆ ತಡೆಯಲಾಗುತಿೆ. 


“|: “ಕಾಡಾನೆಗಳು; ಅರಣ್ಯ 'ಪ್ರದೇಶದಿಂದ: ಹೊರಗೆ ' ಬಾರದಂತೆ -: : 


ತಡೆಗಟ್ಟಲು  ಅರಣ್ಯದಂಚಿನಲ್ಲಿ ಸೌರಶಕ್ತಿ ಬೇಲಿ 
ನಿರ್ಮಾಣಗಿರ್ವಹಣೆ, ಆನೆತಡೆ ' ಕಂದಕ 
ನಿರ್ಮಾಣಗಿರ್ವಹಣೆ ಮಾಡಲಾಗಿದ್ದು ಮತ್ತು ರೈಲ್ವೆ 
ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ ನಿರ್ಮಿಸುವ 
ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 

ಕಳ್ಳಬೇಟೆ. ತಡೆ ಶಿಬಿರಗಳಿಗೆ.-ಹಾಗೂ. Rapid-Response- 
Teams (RRT) ಗಳನ್ನು ಅಂದರೆ ಕಾಡಾನೆ 
ಹಿಮ್ಮೆಟ್ಟಿಸುವ ತಂಡಗಳನ್ನು ರಚೆಸಿ ಕಾಡಾನೆಗಳನ್ನು 
ಕಾಡಿಗೆ ಹಿಮ್ಲೆಟ್ಟಸುವ ಕಾರ್ಯ  ಕೈನೊಳ್ಳಲಾಗುತ್ತಿದೆ 
ಹಾಗೂ Wireless networking ಮೂಲಕ ಮಾಹಿತಿ 
ಸಂವಹನ ಮಾಡಲಾಗುತ್ತಿದೆ. 

ಕಾಡಾನೆಗಳ ಮಾಹಿತಿಯನ್ನು ಸಂಗ್ರಹಿಸಲು 24 ಗಂಟೆ 
ಕಾರ್ಯನಿರ್ವಹಿಸುವ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. 


Ky 
ಮಿ ma Ne ವಾ್‌ EN 
ಕಾಡಾನೆ ಗುಂಪಿನಲ್ಲಿದ್ದ ಪಯಸ್ಸ ಹೆ ಿನಯನ್ನು 

ಬಿ ಜ್ರ ಇ 
©. PS po pe ವ: 
ಗುರುತಿಸಿ ಅದಕ್ಕೆ ರೇಡಿಯೋ ಕಾಲರ್‌. ಅಳವಡಿಸಿ 


ಆನೆಗಳ ಚಲನ-ವಲನಗಳ ಬಗ್ಗೆ ಎಸ್‌.ಎಂ.ಎಸ್‌. ಹಾಗೂ | 
ವಾಟ್ಸಾಪ್‌ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಿ 
ಮಾನವ ಪಾಣ ಹಾನಿ ಹಾಗೂ ಮಾನವ ಗಾಯ 
ತಪ್ಪಿಸಲು ಕ್ರಮವಹಿಸಲಾಗುತ್ತಿದೆ. 

ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ 
ಪುಂಡಾನೆಗಳನ್ನು ಗುರುತಿಸಿ, ಸೆರೆಹಿಡಿದು ಆಗ್ಗಿಂದಾಗ್ಗೆ 
ಆನೆ ಶಿಬಿರಗಳಿ ಗೆ” ಸ್ಥಳಾಂತರಿಸಲಾಗಿದೆ. 

ಇತ್ತೀಚಿನ ದಿನಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ 


- ಉಂಟಾಗುವ. ಹಾನಿ . -ಪ್ರಕಠಣಗಳಿಗೆ--ಇ-ತಂತ್ರಾಂಪಹ- ಲ - 


ಮೂಲಕ ಅರ್ಜಿಗಳನ್ನು ಸ್ಥೀಕರಿಸಲಾಗುತ್ತಿದ್ದು, ಆದ್ಯತೆ 
ಮೇರೆಗೆ ಸರ್ಕಾರದ ನಿಯಮಾನುಸಾರ ಪರಿಶೀಲಿಸಿ, 
ಶೀಘ್ರವೇ ನೇರವಾಗಿ ಸಂತ್ರಸ್ಥರ ' ಖಾತೆಗೆ ಪಾವತಿಸುವ 
ಪ್ರಕ್ರಿಯೆಯನ್ನು ಇ-ಪರಿಹಾರ ತಂತ್ರಾಂಶದ ಮೂಲಕ 
ನಿರ್ವಹಿಸಲಾಗುತ್ತಿದೆ. j 


ಸಂಖ್ಯೆ ಅಪೆಜೀ 05 ಎಫ್‌ಎಎಫ್‌ 2021 


ಅರಬರ 


(ಅರವಿಂದ ಲಿಂಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃಶಿ ಸಚಿವರು 


ಅನುಬಂಧ-1' 


ಅರಣ್ಯ ಪ್ರದೇಶದ ಸಮೀಕ್ಷೆ ಮತ್ತು ಗಡಿ ಪುನರ್‌ ಗುರುತಿಸುವ ಕಾರ್ಯದ ವಿವರ 


ಮೋಜಣಿ ಮಾಡಿದ ಖರ್ಚು ಮಾಡಿದ ಮೊತ್ತ (ರೂ. 
ಕ್ರಮ ಸಂಖ್ಯೆ ವರ್ಷ ತ್ತ( 
pS Rl 
i | ಪರಿಮಾಣ . (ಕಿ.ಮೀ.ಗಳಲ್ಲಿ)ಿ ಲಕ್ಷಗಳಲ್ಲಿ 
[NRE — py + 
1 2010-11 ' 1998.05 _ 430.30 
2 [2011-2 1066.50 410.21 
_ } _ } - + M 
- 3 2012-13 ಎ 2402.80 1. 62202 
4 2013-14 3274.85 674.26 
1 KH ne 
5 2014-15 - 2210.56 793.50 
_ - _ 
' 6. 2015-16 1412.82 605.59 
_ - IN _ _ _ 
7 20617 - 3129.16 "1778.76 
[ss - 4 -— — ~-— ] 
8 2017-18 . . 3805727... _ 
9 2018-19 ' 5382.53 4412.09 
10 2019-20 4383.36 2482.67 
ಒಟ್ಟು 29105.40 14585.94 
lL... A _ pe _ UE 


